ಸದನದಲ್ಲಿ ಉತ್ತರಿಸುವ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಬುಧವಾರ, ದಿನಾಂಕ; 17ನೇ ಜುಲೈ, 2019 


2010ನೇ ಸಾಲಿನಲ್ಲಿ ನೇಮಕವಾದ ಜೆ.ಟಿ.ಓ.ಗಳ ಬಗ್ಗೆ 
ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ) - 


40 (356) ಮುಜರಾಯಿ ಹಾಗೂ ಕೌಶಲ್ಯ ಅಭಿವೃದ್ದಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ- 


(ಅ) ಸರ್ಕಾರಿ ಐ.ಟಿ.ಐ.ಗಳಿಗೆ ಕೆ.ಪಿ.ಎಸ್‌.ಸಿ. ಮೂಲಕ 2010ನೇ ಸಾಲಿನಲ್ಲಿ ನೇಮಕಗೊಂಡಿರುವ ಕಿರಿಯ ತರಬೇತಿ 
ಅಧಿಕಾರಿಗಳ (ಜೆ.ಟೆ.ಓ.) ಸಂಖ್ಯೆ ಎಷ್ಟು ; 


(ಆ) ಸದರಿಯವರಿಗೆ ಇದುವರೆವಿಗೂ ಪರೀಕ್ಷಾರ್ಥ ಅವಧಿ (ಪ್ರೊಬೆಷನರಿ ಪೀರಿಯಡ್‌) ಘೋಷಿಸದಿರಲು ಕಾರಣಗಳೇನು ; (ಪೂರ್ಣ 
ವಿವರಗಳನ್ನು ನೀಡುವುದು) 


(ಇ) ಯಾವ ಕಾಲಮಿತಿಯಲ್ಲಿ ಪರೀಕ್ಷಾರ್ಥ ಅವಧಿ (ಪ್ರೊಬೆಷನರಿ ಪೀರಿಯಡ್‌) ಘೋಷಿಸಲಾಗುವುದು ? 


